ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 363(392) 

ಸಂಖ್ಯೆ 

ಮಾನ್ಯ ಸದಸ್ಯರ ಹೆಸರು ಶ್ರೀ ಕೆ.ಎ.ತಿಷ್ಟೇಸ್ವಾಮಿ(ನಾಮನಿರ್ದೇಶನ 
ಹೊಂದಿದವರು) 

ಉತ್ತರಿಸಬೇಕಾದ ದಿನಾಂಕ 18.02.2022 


ಉತ್ತರಿಸುವ ಸಚಿವರು 


ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ' 


ವರ್ಗಗಳ ಕಲ್ಯಾಣ ಇಲಾಖೆ 


ಪ್ರ ಪ್ಲೆ 


pe . 1 


[4 


ಕೇಂದ್ರ 
ಹಿಂದುಳಿದ 
ಹಣಕಾಸು ಮತ್ತು 
ನಿಗಮ ' (ಡc೯ಂ೦ಪವು 
ಕಾರ್ಯಾಲಯವನ್ನು 
ಸಾಪಿಸಿದೆಯೇ ಹಾಗೂ ಈ 
ನಿಗಮದ ಧೈಯೋದ್ಲೇಶಗಳು 
ಯಾವುವಃ (ಪೂರ್ಣ ವಿವರ 
ನೀಡುವುದು). ' | 


ಸರ್ಕಾರದ ರಾಷ್ಟೀಯ 

ವರ್ಗಗಳ 
ಅಭಿವೃದ್ದಿ 
ತನ್ನ 


ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಹಿಂದುಳಿದ ಹಣಕಾಸು ಮತ್ತು 
ಅಭಿವೃದ್ಧಿ ನಿಗಮ(N8ಲ೯೦೦)ವನ್ನು ದಿನಾಂಕ: 13.01.1992 ರಂದು 
ಕಂಪನಿ ಕಾಯ್ಕೆ 1956 ರನ್ಬ್ವಯ ಸ್ಕಾಪಿಸಿದೆ. ಇದರ' ಕೇಂದ್ರ ಕಚೇರಿಯು 
ನವದೆಹಲಿಯಲ್ಲಿದೆ. ; 


ಹಿಂದುಳಿದ ವರ್ಗಗಳ ಜನರು ಆರ್ಥಿಕ" ಮತ್ತು ಅಭಿವೃದ್ಧಿ 
ಚಟುವಟಿಕೆಗಳನ್ನು ಕೈಗೊಳ್ಳಲು ಉತ್ತೇಜಿಸುವುದು, ' ಇವರ 
ಕೌಶಲ್ಯಾಬಿವೃದ್ಧಿಗೆ ಮತ್ತು ಸ್ವಯಂ ಉದ್ಯೋಗ ಉದ್ಯಮಗಳನ್ನು 
ಸ್ಥಾಪಿಸಲು ಆರ್ಥಿಕ ನೆರವು ಒದಗಿಸುವುದು ರಾಷ್ಟ್ರೀಯ ವಿಗಮದ 


ಧೇಯೋದ್ದಃ ೇಶವಾಗಿರುತ್ತದೆ. 


ಆ) 


ಸರ್ಕಾರ ರಾಜ್ಯದಲ್ಲಿನ 

ವರ್ಗಗಳ 

ಸಂಬಂಧಿಸಿದಂತೆ, 
ವರ್ಷಗಳಲ್ಲಿ ಈ 
'ಆರ್ಥಿಕ ನೆರವು 
ಕೋರಿ ಸಲ್ಲಿಸಿರುವ 
ಪ್ರಸ್ತಾವನೆಗಳೆಷ್ಟು; ಮತ್ತು 
ಎಷ್ಟು ಪ್ರಸ್ತಾವನೆಗಳಿಗೆ ನಿಗಮ 
ಮಂಜೂರಾತಿ ವೀಡಿ, ಆರ್ಥಿಕ 
ನೆರವು ವೀಡಿದೆ; 
(ಕಾರ್ಯಕ್ರಮ/ಯೋಜನೆ ಮತ್ತು 
ಜಿಲ್ಲಾವಾರು ಪೂರ್ಣ ಮಾಯಿತಿ 
ನೀಡುವುದು) 


ರಾಜ್ಯ 
ಹಿಂದುಳಿದ 
ಅಭಿವೃದ್ಧಿಗೆ 
ಕಳೆದ 3 
ನಿಗಮಕ್ಕೆ 


ರಾಷ್ಟ್ರೀಯ ಹಿಂದುಳಿದ ಹಣಕಾಸು ಮತ್ತು ಅಭಿವೃದ್ದಿ ನಿಗಮದ 
ಮೂಲಕ ಸಾಲ (ಆರ್ಥಿಕ ನೆರವು) ವನ್ನು ಪಡೆಯಲು ಸರ್ಕಾರವು ಖಾತಿ 
ನೀಡಬೇಕಾಗಿರುತ್ತದೆ: ಅದರಂತೆ. ರಾಜ್ಯ ಸರ್ಕಾರ ರಾಜ್ಯದಲ್ಲಿನ 
ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಕಳೆದ ಮೂರು ವರ್ಷಗಳಲ್ಲಿ 
ವಿವಿಧ ನಿಗಮಗಳಿಂದ” ಆರ್ಥಿಕ ನೆರವು ಪಡೆದಿರುವ ವಿವರ ಈ 
ಕೆಳಕಂಡಂತಿದೆ. ' 

ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ದಿ ನಿಗಮ 

ನಿಯಮಿತ: 


2018-19ರ ಸಾಲಿಗೆ ರಾಷ್ಟ್ರೀಯ ಹಿಂದುಳಿದ ಹಣಕಾಸು ಮತ್ತು 
ಅಭಿವೃದ್ಧಿ ನಿಗಮವು ರೂ.3000.00 ಲಕ್ಷ ಸಾಲವನ್ನು ನಿಗಮಕ್ಕೆ ಹಂಚಿಕೆ 
ಮಾಡಿದ್ದು, ನಿಗಮದಲ್ಲಿ ಹಿಂದುಳಿದ ವರ್ಗಗಳ ಜನರಿಗೆ ನೀಡಲಾದ 
ಸಾಲ ವಸೂಲಾತಿ ಪ್ರಮಾಣ ಶೇ.50ಕ್ಕಿಂತ ಕಡಿಮೆ ಇದ್ದುದರಿಂದ 
ರೂ.1500.00 ಲಕ್ಷಗಳಿಗೆ ಸೀಮಿತಗೊಳಿಸಿ ಸರ್ಕಾರದ ಖಾತರಿ ನೀಡಿದ್ದು, 
ರೊ.1500.00 - ಲಕ್ಷಗಳನ್ನು 2019- 20 ರ “ಸಾಲಿನಲ್ಲಿ ' ರಾಷ್ಟ್ರೀಯ 
ನಿಗಮದಿಂದ ಪಡೆಯಲಾಗಿದೆ. ಗ WN 
2019-20ನೇ: ಸಾಲಿನ ರೂ.2000.00 ಲಕ್ಷ ಹಾಗೂ 2020-21 ರ ಸಾಲಿಗೆ 
ರೂ.1500 ಲಕ್ಷಗಳನ್ನು ರಾಷ್ಟ್ರೀಯ ವಿಗಮವು ಹಂಚಿಕೆ "ಮಾಡಿದ್ದು, 
ಸಾಲ : ವಸೂಲಾತಿ 'ಮೊತ್ತದ ಪ್ರಮಾಣ ಶೇ50ಕ್ಕಿಂತ', ಕಡಿಮೆ 
ಇದ್ದು ದರಿಂದ ರಾಜ್ಯ ಸರ್ಕಾರವು ಖಾತರಿ ಒದಗಿಸಿರುವುದಿಲ್ಲ. ಆದರಿಂದ. 
ರಾಷ್ಟ್ರೀಯ: ನಿಗಮದಿಂದ ಆರ್ಥಿಕ ನೆರವು ಪಡದಿರುವುದಿಲ್ಲ. 


ರಾಷ್ಟ್ರೀಯ ನಿಗಮದಿಂದ ಅನುದಾನ ಪಡದ ಇಾರ್ಯಣವಮವಾರು 


ವಿವರಗಳು ಈ ಕೆಳಗಿನಂತಿವೆ. 


(ರೂ.ಲಕ್ಷಗಳಲ್ಲಿ) 
ಪೆ. | ಕಾರ್ಯಕ್ರಮ/ಯೋಜನೆಗಘ 2019-20 
ಸಲ SN . 
| oo ಭೌತಿಕ | ಆರ್ಥಿಕ 
1 ಅವಧಿ . ಸಾಲಗಳು(ಸಾಮಾಸ್ಯ 
ಸಾಲಗಳು) 

1. ಕೃಷಿ ಮತ್ತು ಕೃಷಿಯೇತರ [17 | 108.00 

೭ ಸಣ್ಣ ಮ್ಯಾಪಾರ | 74 30.00 

3. ಸೇಪಾ ವಲಯ _ [79 20.00 

4. ಸಾರಿಗೆ ವಲಯ 25 50.00 

5. ಶೈಕ್ಷಣಿಕ 25 25.00 

ಸಾಲ(ಭಾರತದಲ್ಲಿ) | 
6. ಶೈಕ್ಷಣಿಕ 10 17.00 
_ಸಾಲ(ಹೊರದೇಶ) 

7. ನ್ಯೂಸ್ವರ್ಣಿಮಾ 200 100.00 
2. | ಮೈಕ್ರೋ ಪೈನಾನ್ಸ್‌ _ | 

1 ಮೈಕ್ರೋ ಫೈನಾನ್ಸ್‌ | 780 250.00 
| ಯೋಜನೆ NN 

2. ಮಹಿಳಾ ಸಮೃದ್ಧಿ | 2500 750.00 

ಯೋಜನೆ 

3. ಸಣ್ಣ ಸಾಲ 300 150.00 

ಒಟ್ಟಿ 4170 1500.00 


2019-20ನೇ ಸಾಲಿನ ಜಿಲ್ಲಾವಾರು : ಪ್ರಗತಿ ವಿವರಗೆಳನ್ನು 


ಅನುಬಂಧದಲ್ಲಿ ನೀಡಲಾಗಿದೆ. 


ಕರ್ನಾಟಿಕ ಉಪ್ಪಾರ ಅಭಿವೃದ್ದಿ ನಿಗಮ/ ' 
ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ದಿ ನಿಗಮ /ಕರ್ನಾಟಕ 
ವಿಶ್ವಕರ್ಮ ಸಮುದಾಯಗಳ ಅಭಿಪೃದ್ದಿ ನಿಗಮ /ಕರ್ನಾಟಕ 
ಅಲೆಮಾರಿ/ಅರೆ ಅಲೆಮಾರಿ ಅಭಿವೃದಿ ನಿಗಮ/ 
ಕರ್ನಾಟಿಕ ಮಡಿವಾಳ ಅಭಿವೃದ್ದಿ ನಿಗಮ/ 
ಕರ್ನಾಟಿಕ ಸವಿತಾ ಅಭಿವೃದ್ಧಿ ನಿಗಮ : 


ಯಾವುದೇ ಅರ್ಥಿಕ ನೆರವನ್ನು ಪಡೆದಿರುವುದಿಲ್ಲ. 


ಕರ್ನಾಟಿಕೆ ಆರ್ಯವೈಶ್ಯ ಸಮುದಾಯ ಅಭಿವೃದ್ದಿ ನಿಗಮ 


"| ಕರ್ನಾಟಿಕ ಆರ್ಯ ಮೈಶ್ಯ ಜಾತಿಯು ಸಾಮಾನ್ಯ ವರ್ಗಕ್ಕೆ ಸೇರಿದ್ದು, 


ಅನ್ಸಯಮಾಗುವುದಿಲ್ಲ. 


ಇ) 


ರಾಜ್ಯದಲ್ಲಿರುವ ಹಿಂದುಳಿದ 
ವರ್ಗದ ಸಮುದಾಯಗಳಿಗೆ 
ಈ ನಿಗಮದ ಕಾರ್ಯಾಚರಣೆ 
ಮತ್ತು ಲಭ್ಯವಿರುವ 
ಯೋಜನೆಗಳು ಮತ್ತು 
ಆರ್ಥಿಕ ನೆರವಿನ ಬಗ್ಗೆ 
ಮಾಧ್ಯಮಗಳಲ್ಲಿ ಮತ್ತು 
ಸಾಮಾಜಿಕ ಜಾಲತಾಣಗಳಲ್ಲಿ 
ಅರಿವು 
ಮೂಡಿಸದಿರುವುದರಿಂದ. ಈ 
ವರ್ಗದ ಜನರು ವಿಗಮವು 
ರೂಪಿಸಿದ ಯೋಜನೆಗಳಿಂದ 
ಪಂಚಿತರಾಗಿರುವುದು - 
ಸರ್ಕಾರದ " ಗಮನಕ್ಕೆ 
ಬಂದಿದೆಯೇ ಹಾಗಿದ್ದಲ್ಲಿ, ಈ 
ವ್ಯವಸ್ಥೆಯನ್ನು ಸರಿಪಡಿಸಲು 
ಕೈಗೊಂಡಿರುವ 
ಕ್ರಮಗಳೇನು? (ಪೂರ್ಣ 


ಮಾಹಿತಿ ನೀಡುವುದು) 


ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ದಿ ನಿಗಮ 
ನಿಯಮಿತ: 


2019-20 ರ ಸಾಲಿನಲ್ಲಿ ನಿಗಮದಿಂದ ಯೋಜನೆಗಳಿಗೆ ಸಾಲ ಸೌಲಭ್ಯ 
ಒದಗಿಸಲು ಪತ್ರಿಕೆಗಳಿಗೆ ಜಾಹೀರಾತು ನೀಡಿ ಮಾಧ್ಯಮಗಳಲ್ಲಿ ಮತ್ತು 
ಸಾಮಾಜಿಕ ಜಾಲತಾಣಗಳಲ್ಲಿ ಅರಿವು ಮೂಡಿಸಿದೆ ಹಾಗೂ 4170 
ಫಲಾನುಭವಿಗಳಿಗೆ ಸಾಲ ಸೌಲಭ್ಯ ಮಂಜೂರು ಮಾಡಲಾಗಿರುತದೆ. 


ರಾಷ್ಟಿಯ ನಿಗಮದಿಂದ ಆರ್ಥಿಕ ನೆರವನ್ನು ಪಡೆಯಲು ಹಿಂದುಳಿದ 
ವರ್ಗಗಳ ಜನರಿಗೆ ಸ್ವಯಂ ಉದ್ಯೋಗಕ್ಕೆ ನೀಡಲಾದ ಸಾಲದ 
ವಸೂಲಾತಿ ಪ್ರಮಾಣವು ಶೇ.50 ಕ್ಕಿಂತ ಕಡಿಮೆಯಿದ್ದು, ನಿಗಮದಿಂದ 
ಸಾಲ ವಸೂಲಾತಿ ಹೆಚ್ಚಿಸಲು ಸಾಲ' ವಸೂಲಾತಿ ಕೋಶ 
ಪ್ರಾರಂಭಿಸಲಾಗಿದೆ ಹಾಗೂ ಸುಸ್ತಿದಾರ ಫಲಾನುಭವಿಗಳ ನೋಟಿಸ್‌ 
ಜಾರಿ ಮಾಡಿ ಸಾಲ ವಸೂಲಾತಿ ಪ್ರಮಾಣ ಹೆಚ್ಚಿಸಲಾಗುತ್ತಿದೆ. ಆರ್ಥಿಕ 
ಇಲಾಖೆಯ ಸೂಚನೆಯಂತೆ ಸಾಲ ವಸೂಲಾತಿ ಪ್ರಮಾಣವನ್ನು 
ಶೆ.50ಕ್ಕಿಂತ ಮೇಲ್ಬಟ್ಟು ಹೆಚ್ಚಿಸಿ ಸರ್ಕಾರದ ಖಾತ್ರಿ ಪಡೆದು 
ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಕ್ರಮವಹಿಸಲಾಗುತ್ತಿದೆ. 


ಕರ್ನಾಟಿಕ ಉಪ್ಪಾರ ಅಭಿವೃದ್ದಿ ನಿಗಮ ನಿಯಮಿತ/ 
ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ದಿ ನಿಗಮ ನಿಯಮಿತ: 


ರಾಷ್ಟಿಯ ನಿಗಮ, ಸಂಬಂಧಿಸಿದಂತೆ ಲಭ್ಯವಿರುವ ಯೋಜನೆಗಳು 
ಹಾಗೂ ಆರ್ಥಿಕ ನೆರವಿನ ಬಗ್ಗೆ ಮಾಧ್ಯಮಗಳಲ್ಲಿ ಹಾಗೂ ನಿಗಮದ 
ಜಾಲತಾಣದಲ್ಲಿ ಪ್ರಚುರಪಡಿಸುವ ಮೂಲಕ ಅರಿವು 
ಮೂಡಿಸಲಾಗುತ್ತಿದೆ. 


ಸಂಖ್ಯೆ: ಹಿಂವಕ 91 ಬಿಎ೦ಲಎಸ್‌ 2022 oo 


[ 


(ಕೋಟಿ 
ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ 
ವರ್ಗಗಳ ಕಲ್ಯಾಣ ಸಚಿವರು 


ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ(ನಿ), ಬೆಂಗಳೊರು-52 
ಅನುಬಂಧ-1 


ರಾಷ್ಟೀಯ ಹಿಂದುಳಿದ ವರ್ಗಗಳೆ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮದ ಪುಟ್ಟ ವ್ಯಾಪಾರ ಯೋಜನೆ ಮತ್ತು ಅವಧಿ ಸಾಲ ಯೋಜನೆಗಳಾದ ಕೃಷಿ ವಲಯ, ಸಣ್ಣ ವ್ಯಾಪಾರ, ಸೇವಾ 
ವಲಯ, ಸಾರಿಗೆ ವಲಯ, ಶೈಕ್ಷಣಿಕ (ಭಾರತದಲ್ಲಿ ಮತ್ತು ವಿದೇಶದಲ್ಲಿ) ಮತ್ತು ನ್ಯೂ ಸ್ಪರ್ಣಿಮಾ ಸಾಲ ಯೋಜನೆಗಳಲ್ಲಿ ನಿಗದಿಪಡಿಸಿದ ಜಿಲ್ಲಾವಾರು ಆರ್ಥಿಕ ಮತ್ತು ಭೌತಿಕ ಸಾಧನೆ 


(ಲಕ್ಷಿ ರೂ.ಗಳಲ್ಲಿ) 


ಅವಧಿ ಸಾಲ ಯೋಜನೆಗಳು (ಕೃಷಿ ವಲಯ, ಸಣ್ಣ ವ್ಯಾಪಾರ, 
ಸೇವಾ ವಲಯ, ಸಾರಿಗೆ ವಲಯ, ಶೈಕ್ಷಣಿಕ (ಭಾರತದಲ್ಲಿ ಮತ್ತು 
ವಿದೇಶದಲ್ಲಿ) ಮತ್ತು ನ್ಯೂ ಸ್ವರ್ಣಿಮಾ ಸಾಲ ಯೋಜನೆಗಳು) 
ಜಿಲ್ಲೆಯ ಹೆಸರು 


ಡಿ.ಬಿ.ಸಿ ಪಾಲಿನ 
ಮೊತ್ತ (15%) 


ಬೆಂಗಳೂರು ಉ. 
ಬೆಂಗಳೂರು ದ. 
3 ಬೆಂಗಳೂರು ಗಾಗ 
ರಾಮನಗರ 
ಶಿವಮೊಗ್ಗ ್ಯ 
ತುಮಕೂರು 
ಚಿತ್ರದುರ್ಗ 
ಕೋಲಾರ 
ಚಿಕ್ಕಬಳ್ಳಾಪುರ 
ಬಾವಣಗೆರೆ 


> 
[EN 
I 


[7 
pe 
[5 


FN 
8 


KN 


He 
EERESERCCE NNEC 


[ee 
[ 


F] 


p 
~ 
[0 


PEI TIN 

HEE 

CA 

Sl ೩ Ra 
[ol 


28 


[7 


[oN 
F] 

ps 
a 


el 
| 
| 
7 
18 
|_| 
ರ 


[NY 
[= 


[1 
KE 


| Wy (yy MEAT 
ವ್ಯವಸ್ಥಾಪೆಕೆ ನಿರ್ದೇಶಕರು. 


ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ(ನಿ), ಬೆಂಗಳೊರು-52 
ಅನುಬಂಧ-1 


ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮದ ಮಹಿಳಾ ಸಮೃದ್ಧಿ ಮತ್ತು ಮೈಕ್ರೋ ಫೈನಾನ್ಸ್‌ ಯೋಜನೆಯಲ್ಲಿ 
ನಿಗದಿಪಡಿಸಿದ ಜಿಲ್ಲಾವಾರು ಆರ್ಥಿಕ ಮತ್ತು ಭೌತಿಕ ಸಾಧನೆ 


(ಲಕ್ಷ ರೂಗಳಲ್ಲಿ) 


ಮೈಕ್ರೋ ಫೈನಾನ್ಸ್‌ ಯೋಜನೆ 


ಡಿ.ಬಿ.ಸಿ ಹಾಲಿನ 
ಮೊತ್ತ (5%) 


ರಾಮನಗರ 


71 
ಕವಷಾಗ್ಗ 15 
ತುಮಕೂರು 1.93 


A 


73 | 


೪ 


| 


ಉಡುಪಿ . 


ದಕ್ಷಾ ಕನ್ನಡ 1 


ಹಾಸನ 


7 [ಚಿಕ್ಕಮಗಳೂರು 


18 ಕೊಡಗು 


19 ಬೆಳಗಾವಿ 
೫ 


138.60 


52 
750.00 789.46 


